ಕರ್ನಾಟಕ ವಿಧಾನ ಪರಿಷತ್ತು 


949 


ಡಾ: ಚೆಂದ್ರಕೇಖರ್‌`ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ್ರ 


'ಪಾತ್ತರಸಾವ ಸಷವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


ರಾಯಚೂರು ವಿಶ್ವವಿದ್ಯಾನಿಲಯ, 
ಕೃಷ್ಣದೇವರಾಯ 
ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ 
ಇರುವ ಬೋಧಕ ಹಾಗೂ 
ಬೋಧಕೇತರ ಹುದ್ದೆಗಳ ಸಂಖ್ಯೆ 
ಎಷ್ಟು (ವಿಶ್ವವಿದ್ಯಾಲಯವಾರು 
ಮಾಹಿತಿ ಒದಗಿಸುವುದು) 


(ಆ) 


ಈ ಮೂರು ವಿಶ್ವವಿದ್ಯಾಲಯಗಳಲ್ಲಿ 
ಬೋಧಕ - ಮತ್ತು ಬೋಧಕೇತರ 


ಹುದ್ದೆಗಳು ಖಾಲಿಯಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರದ ಸ್ಪಷ್ಟ 
ನಿಲುವೇನು; 


ಉತ್ತರಿಸ ಕಾದ ದಿನಾಂಕ 15-03-2021 
ಪಶ್ನೆ ಉತ್ತರ 
(ಅ) | ಗುಲ್ಬರ್ಗ ವಿಶ್ವವಿದ್ಯಾನಿಲಯ, | ಗುಲ್ಬರ್ಗ ವಿಶ್ವವಿದ್ಯಾನಿಲಯ, ರಾಯಚೂರು ವಿಶ್ವವಿದ್ಯಾನಿಲಯ ಮತ್ತು ವಿಜಯನಗರ |. 


ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಬೋಧಕ ಹಾಗೂ 
ಬೋಧಕೇತರ ಹುದ್ದೆಗಳ ವಿವರ: ಈ ಕೆಳಕಂಡಂತಿದೆ; 


ಖಾಲಿ ಇರುವ 
ಬೋಧಕೇತರ 
ಹುದ್ದೆಗಳ ಸಂಖ್ಯೆ 
486 


ಖಾಲಿ ಇರುವ ಬೋಧಕ 


ವಿಶ್ವವಿದ್ಧಾನಿಲಯದ ಹೆಸರು 
ಸನಿದ್ಧಾನ 5 ಹುದ್ದೆಗಳ ಸಂಖ್ಯೆ 


1 | ಗುಲ್ಬರ್ಗ ವಿಶ್ವವಿದ್ಯಾನಿಲಯ 189 
ವಿಜಯನಗರ ಶ್ರೀಕೃಷ್ಣದೇವರಾಯ 
ವಿಶ್ವವಿದ್ಯಾನಿಲಯ 

3 | ರಾಯಚೂರು ವಿಶ್ವವಿದ್ಯಾನಿಲಯ 


56 


ಸದರಿ ವಿಶ್ವವಿದ್ಯಾನಿಲಯವು 2020-21ನೇ 
ಸಾಲಿನಲ್ಲಿ ಪ್ರಾರಂಭವಾಗಿದ್ದು, ಯಾವುದೇ 


ಹುದ್ದೆಗಳು ಸೃಜನೆಯಾಗಿರುವುದಿಲ್ಲ. 


97 


ಬಂದಿದೆ. 
ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂ. ಆಇ 03 ಬಿಇಎಂ 2020, ದಿನಾಂಕ: 


(ಇ) 


ಈ ಮೂರು ವಿಶ್ವವಿದ್ಯಾಲಯದಲ್ಲಿ 
ಖಾಲಿ ಇರುವ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳ ಭರ್ತಿಗೆ 
ಸರ್ಕಾರ ಯಾವುದಾದರು ಡೆಡ್‌ 
ಲೈನ್‌ ಅಳವಡಿಸಿಕೊಂಡಿದೆಯೇ? 


06-07-2020 ರಲ್ಲಿ “ರಾಜ್ಯದಲ್ಲಿ: ಕೋವಿಡ್‌-19ನಿಂದ ಉಂಟಾದ ಪರಿಸ್ಕಿತಿಯನ್ನು 
ನಿಭಾಯಿಸಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು 


“ | ಕ್ರೋಢೀಕರಿಸುವುದು ಅಗತ್ಯವಾಗಿರುತ್ತದೆ. ಇದಕ್ಕಾಗಿ, ಸರ್ಕಾರದ ವೆಚ್ಚದ ಬಾಬ್ರಿನಲ್ಲಿ 


ಮಿತವ್ಯಯ ಪಾಲಿಸುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 2020-21ನೇ ಸಾಲಿನ ಆರ್ಥಿಕ 
ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಮತ್ತು ಬ್ಯಾಕ್‌ಲಾಗ್‌ ಹುದ್ದೆಗಳೂ 
ಸೇರಿದಂತೆ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಮುಂದಿನ 
ಆದೇಶದವರೆಗೆ ತಡೆಹಿಡಿಯಲಾಗಿರುತ್ತದೆ. ್ಸ 

ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಂಬಂಧ ವಿಧಿಸಿರುವ ನಿರ್ಬಂಧಗಳನ್ನು 
ಆರ್ಥಿಕ ಇಲಾಖೆಯು ತೆರವುಗೊಳಿಸಿದ ನಂತರ ವಿಶ್ವವಿದ್ಯಾನಿಲಯಗಳಲ್ಲಿ ಖಾಲಿ ಇರುವ 
ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿ ಮಾಡಿಕೊಳ್ಳಲು 
ಕ್ರಮವಹಿಸಲಾಗುವುದು. 


ಸಂಖ್ಯೆ; ಇಡಿ 91 ಯುಎನ್‌ಇ 2021 


(ಡಾ: ಅಶ್ಪಥ್‌ ಔರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು 
(ಉನ್ನತ ಶಿಕ್ಷಣ, ಐಟಿ ಹ ಬಿಟಿ. 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


